ರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 267 
ಸದಸ್ಯರ ಹೆಸರು 
ಉತರಿಸುವವರು 


ಶ್ರೀ ಹೆಚ್‌.ಎಂ. ರಮೇಶ ಗೌಡ(ವಿಧಾನ ಸಭೆಯಿಂದ ಮ 
ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ & ಮಕ್ಕಳೆ ಅಭಿವೃ 
i ವಿಕಲಚೇತನರ & ಹಿರಿಯ ನಾಗರಿಕರ ಸಬಲೀಕರಣ 


ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ; ನಿವೇಶನ 
ರಹಿತ ಅಂಗನವಾಡಿಗಳಿಗೆ ಶೀಘ್ರ ನಿವೇಶನ ನೀಡುವ 
ಪ್ರಸ್ತಾವನೆ ಸರ್ಕಾರದ ಮುಂದಿದೆಯೇ; (ಮಾಹಿತಿ 
ನೀಡುವುದು) 


2. 


3 


ಇಲಾಖೆ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 14-09-2021 
ಕ್ರ ಸಂ ಪ್ರಕ್ನೆ"' ಉತ್ತರೆ ಕ 
ಈ) ರಾಜ್ಯದಲ್ಲಿ ಅನೇಕ ಗ್ರಾಮೀಣ `ಪ್ರದೇತದ ಮಕ್ಕಳು 
ಕಲಿಯುತ್ತಿರುವ ಅಂಗನವಾಡಿ ಕಟ್ಟಡಗಳಲ್ಲಿ 
ಫೌಚಾಲಯ, ಕುಡಿಯುವ ನೀರು ಮುಂತಾದ ಬಂದಿದೆ. 
ಮೂಲಭೂತ ಸೌಕರ್ಯಗಳಿಲ್ಲದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಆ) | ಬಂದಿದ್ದಲ್ಲಿ, ಈ ಅಂಗನವಾಡಿಗಳ ಅಭಿವೈದ್ಧಿಗೆ 1. 2021-22ನೇ ಸಾಲಿನಲ್ಲಿ 3524 ಫೌಟಾಲಯೆಗಳ ನಿರ್ಮಾಣಕ್ಕಾಗಿ, 14948 


ಅಂಗನವಾಡಿ ವಿದ್ಯುತ್‌ಶಕ್ತಿ ಸೌಲಭ್ಯಕ್ಕಾಗಿ ಮತ್ತು 18974 ಅಂಗನವಾಡಿ 


ಕೇಂದ್ರಗಳಿಗೆ ಫ್ಯಾನ್ಸ್‌ ಸೌಲಭ್ಯ ಒಳಗೊಂಡಂತೆ ಮೂಲಭೂತ | 
ಸೌಕರ್ಯಗಳನ್ನು ರೂ.4031.28 ಲಕ್ಷಗಳಲ್ಲಿ ಒದಗಿಸಲು 
ದಿನಾಂಕ06.08.2021ರ ಆದೇಶದಲ್ಲಿ ಆಡಳಿತಾತ್ಸಕ ಮಂಜೂರಾತಿ 
ನೀಡಲಾಗಿದೆ. k 


ರಾಜ್ಯದಲ್ಲಿರುವ ಸ್ವಂತ ಮತ್ತು ಇತರ ಸರ್ಕಾರಿ ಕಟ್ಟಡಗಳಲ್ಲಿ ನಡೆಯುತ್ತಿರುವ 


ಅಂಗನವಾಡಿ ಸೇಂದ್ರಗಳ ದುರಸ್ಥಿಗಾಗಿ ಪ್ರಶಿ ವರ್ಷ ಘಟಕೆ ವೆಚ್ಚ 
'ರೂ.50,000/- ರಂತೆ 'ಒಟ್ಟು ರೂ.2500.00 ಲಕ್ಷಗಳನ್ನು ಸಂಬಂಧಪಟ್ಟ 
"ತಾಲ್ಲೂಕು ಪಂಚಾಯತಿಗಳಿಗೆ ನೇರವಾಗಿ ಆರ್ಥಿಕ ಇಲಾಖೆಯಿಂದ 
ಬಿಡುಗಡೆಯಾಗುತ್ತಿದೆ. ಸುತ್ಪೋಲೆ ದಿನಾಂಕ:17.08. 2021ರಲ್ಲಿ ಅಂಗನವಾಡಿ 
ಕಟ್ಟಡಗಳ ನಿರ್ವಹಣೆ ಹೋಜನೆಯಡಿ 2021-22ನೇ ಸಾಲಿನಲ್ಲಿ 
ಒದಗಿಸಲಾದ ರೂ.25.00 ಕೋಟಿ ಅನುದಾನವನ್ನು ಅಂಗನವಾಡಿ 


ಕೇಂದ್ರಗಳ ಮೂಲಭೂತ ಸೌಕರ್ಯಗಳಿಗಾಗಿ ವಿನಿಯೋಗಿಸಲು ತಾಲ್ಲೂಕು 


ಪಂಚಾಯತಿಗಳಿಗೆ ಸೂಚಿಸಲಾಗಿದೆ. 


ಭಾರತ ಸ್ಥಾತಂತ್ಯದ ಅಮೃತ ಮಹೋತ್ಸವದ ಪ್ರಯುಕ್ತ .ಅಮೃತ 
ಅಂಗನವಾಡಿ ಯೋಜನೆಯಡಿ 750 "ಅಂಗೆವಾಡಿ ಕೇಂದ್ರಗಳ 
ಮೂಲಭೂತ ಸೌಕರ್ಯಗಳನ್ನು ತಲಾ 100 'ಲಕ್ಷಗಳಂತೆ ಒಟ್ಟು ರೂ.750 
ಲಕ್ಷಗಳ ವೆಚ್ಚದಲ್ಲಿ ಮೇಲ್ಲರ್ಜೆಗೇರಿಸಲು ದಿನಾಂಕ:23.08:2021ರ 
ಆದೇಶದಲ್ಲಿ ಆಡಳಿತಾತ್ಮಕ ಮಂಜೂರಾತಿ ನೀಡಲಾಗಿದೆ. 


4. ಮಾನ್ಯ ಇಲಾಖಾ ಸಚಿವರಿಂದ ರಾಜ್ಯದ ಎಲ್ಲಾ ಶಾಸ ಸಕರು ಘಿ ಎಲ್ಲಾ 


ಜಿಲ್ಲಾ ಉಸುವಾರಿ " ಸಚಿವರುಗಳಿಗೆ. ಸರ್ಕಾರದ ಅಪರ ಮುಖ್ಯ 
ಕಾರ್ಯದರ್ಶಿಗಳಿಂದ ಎಲ್ಲಾ ಜಿಲ್ಲೆಗಳ ಮಹಾಪೌರರು, ಪಾಲಿಕೆ ಸದಸ ರು 
ಮತ್ತು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಿಗೆ, ನರ್ದೇಶಕರು, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರಿಂದ ಎಲ್ಲಾ ಜಿಲ್ಲೆಗಳ 
ಮಹಾನಗರ ಪಾಲಿಕೆಗಳ ಆಯುಕ್ತರುಗಳಿಗೆ ಸ್ವಂತ ಕಟ್ಟಡವಿಲ್ಲದ 
ಅಂಗನವಾಡಿ ಕೇಂದ್ರಗಳಿಗೆ ಕಟ್ಟಡ ನಿರ್ಮಿಸಲು ನಿವೇಶನ ಒದಗಿಸುವ 
ಕುರಿತು ಅರೆ ಸರ್ಕಾರಿ ಪತ್ರದ ಮೂಲಕ ಶೀಘ್ರವೇ ನಿವೇಶನ ದೊರಕಿಸಿ 
ಕೊಡಲು ಕೋರಲಾಗಿದೆ. 


ನಿರ್ದೇಶಕರು, ಮಹಳಾ ಮೆತ್ತು ಮಕ್ಕಳೆ ಅಭಿವೃದ್ಧಿ ಇಲಾಖೆ ಇವರಿಂದ 
ಕಾಲಕಾಲಕ್ಕೆ, ಜಿಲ್ಲಾ ಉಪ ನಿರ್ದೇಶಕರುಗಳಿಗೆ ಪತ್ರಿಸಿ, ಇತರೆ ಇಲಾಖಾ 
ಅಧಿಕಾರಿಗಳ ಜೊತೆ ಸೂಕ್ತ ಹಿಂಬಾಲಿಕ ಕ್ರಮ Sa ಅಂಗನವಾಡಿ 
ಕೇಂದ್ರಗಳಿಗೆ ಸ್ವಂತ ನಿವೇಶನ ಪಡೆದುಕೊಳ್ಳುವ ಸಲುವಾಗಿ ಕ್ರಮವಹಿಸಲು 
ಸೂಚಿಸಲಾಗುತಿದೆ. 


ಫ್‌ 


ಪ್ರಸಕ್ತ ಸಾಲಿನಲ್ಲಿ ಮಹಿಳಾ ಕಲ್ಯಾಣ 
ಕಾರ್ಯಕ್ರಮಗಳು, ಮಕ್ಕಳ ಕಾರ್ಯಕ್ರಮಗಳು 
ಹಾಗೂ ಸಾಮಾಜಿಕ ರಕ್ಷಣಾ , ಕಾರ್ಯಕ್ರಮಗಳಿಗೆ 
ಮೀಸಲಿಟ್ಟ ಹಣವೆಷ್ಟು; ಎಷ್ಟು ಹಣ ಬಳಕೆಯಾಗಿದೆ? 
(ಸಂಪೂರ್ಣ ವಿವರ ನೀಡುವುದು) 


ಪಸಕ್ತ ಸಾಲಿನಲ್ಲಿ ಪಾ ಕಲ್ಯಾಣ ಕಾರ್ಯಕ್ರಮಗಳು, ಮಕ್ಕಳೆ 
ಕಾರ್ಯಕ್ರಮಗಳು ಹಾಗೂ ಸಾಮಾಜಿಕ ರಕ್ಷಣಾ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟ 


ಹಾಗೂ ಬಳಕೆಯಾಗಿರುವ ಅನುದಾನದ ವಿವರಗಳನ್ನು ಅನುಬಂಧದಲ್ಲಿ 


ಒದಗಿಸಲಾಗಿದೆ. 


ಸಂಖ್ಯೆ; ಮಮ .219 ಐಸಿಡಿ 2021 


Ld 


(ಆಚಾರೆ' ಹಾಲಪ್ಪ ಸಪ್ಪ) 
ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 
ಮಕ್ಕಳ ಅಭಿವೈದ್ಧ ಹಾಗೂ ವಿಕಲಚೇತನರ ಮೆತ್ತು 
ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


ಈ 


ಕು 


ಅನುಬಂಧ 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಡಿ ಪ್ರಸಕ್ತ ಸಾಲಿನಲ್ಲಿ ಮಹಿಳಾ ಕಲ್ಯಾಣ, ಮಕ್ಕಳ ಕಾರ್ಯಕ್ರಮಗಳು ಹಾಗೂ ಸಾಮಾಜಿಕ 
ರಕ್ಷಣಾ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟ ಹಾಗೂ ಬಳಕೆಯಾಗಿರುವ ಅನುದಾನದ ವಿವರ (ರೂ.ಲಕ್ಷಗಳಲ್ಲಿ) 


2235-02-103-0-99-100 


495.00 


ಕ. 5 ಮೀಸಲಿಟ್ಟ ಬಳಕೆಯಾದ ಅನುಬಾನ 
೫ ಕಾರ್ಯಕ್ರಮದ ಹೆಸರು ಮತ್ತು ಲೆಕ್ಕ ಶೀರ್ಷಿಕೆ ಆನು ಆಗಸ್ಟ್‌-2071ರ ಅಂತ್ಯಕ್ಕೆ 
ಅ) | ಮಕ್ಕಳ ಕಾರ್ಯಕ್ರಮಗಳು S 
k ಅಂಗನವಾಡಿ ಕಾರ್ಯಕರ್ತೆ ಮೆತ್ತು ಸಹಾಯಕಿಯರಿಗೆ ತರಬೇತಿ kk 0 2 
2235-02-102-0-05-015 (CSS:SS-60:40) % p 
2 | ಉದ್ಯೋಗಿ ಮಾತೆಯರ ಮಕ್ಕಳಿಗಾಗಿ ಪಿಶುವಿಹಾರಗಳು(€55:58-60:40) 500.00 0.00 
2235-02-102-0-13 
ಮಹಿಳಾ ಮತು ಮಕ್ನಳ ಅನ್ಸೆಶಿಕ ಸಾಗಾಟಕ ನಿವಾರಣೆಯ ಯೋಜನೆ . 
Tp % ಲ 
3 | 2235-02-102-0-24 0 09 
ಭಾಗ್ಯಲಕ್ಷ್ಮಿ ಹೋಜನೆ 
CA 10180.00 0.00 
ಹೊಯ ಮತು 4ಬಿ ಚೆನ್ನಮ್ಮ ಪ್ರಶಸಿ 
5 [22352107027 3000 090 
ಮಕಳ ಗಳ ರಕಣೆಗಾಗೆ ಕರ್ನಾಟಕ ರಾಜ್ಯ ಆಯೋಗ ? 
KJ Kk] 4 [) fs 
5 | 2285-02-102-0-28 ಸ Li ಪ 
ಪವಾಲವಿಕಾಸ' ಕಡಮ A 
7 | 2235-02-102-0-31 ಸರ 000 
ಬೇಟಿ ಬಚಾವೊ ಬೇಟ ಪಡಾ 
8 ವಿ ಅವೂ 0.00 49.24 
2235-02-102-0-41 (CSS:100%) 
ಕ್‌ರಿದ್ರ ಪುರಸೈೆಕ"ಯೋಜನ-ಮೋಷಣ ಅಭಿದಾನ 'ಪಾಷ್ಟೀಯ 'ಪೌಸ್ನಿಕಾಂಶೆ | K 
9 ಅಭಿಯಾನ)2235-02-102-0-43 Ka 8200 ೪ರ 
ಸರ್ಕಾರ ಭಾರಗಳಲ್ಲ ಕಹುವಹಾರೆಗಳು 
0 | 2235-02-102-0-45 20040 0.09 
ಮಕ್ಕಳ ದಿನಾಚರಣೆ p 
p. 2235-02-102-0-99-100 99 00 
ಮಹಿಳಾ" ದಿನಾಚರಣೆ g 
13 2235-02-102-0-99-100 i 190 0:00 
ವಾಲ್‌ ಭನನ ದಾರ ಸವಾ`ಸಂಸ್ಥೆಗಳು` ಹಾಗೂ ಶಿಶು ಮೌರ್ಗದರ್ಶನ PoE 
3 ಕೆಂದ್ರ 2235-02-102-0-99 (003, 101, 103, 15) 4680. ಸ 
ನಿರ್ಗತ್‌ ಮಕಳ ಕುಟೀರ ಯೋಜನೆ 
s nA) 
14 | 2211-00-100-0-26 393.65 143 
ಮುಡಯವ್‌ಮಹಿಳಂಯರ ಮಕೆಳಿಗೆ ಶಿಶುಪಾಲನಾ ಕೇಂದ" 
5 SE % 20.00 2.31 
2211-00-102-0-63 (TP) i K 
ನ್‌ ° 1 7 MY pS: —- 7] 
6 | ಶಾಲಾ ಪೂರ್ವ ಮಕ್ಕಳ ಊಟದ ಯೋಜನೆ 2235-00-101-0-61 (TP) 197319.24 18553.62 
(CSS: SS - 50:50) 
ಆ) | ಮಹಿಳಾ ಕಾರ್ಯಕ್ರಮಗಳು 
ಮಹಿಳಾ ರಕಣೆ ಮತು ಸಬಲೀಕರಣ ಅಭಿಯಾನ 
7 | 2235-02-103-0-32 20000 900 
್ಣ ಸ್ಪೀಶಕ್ತ ಯೋಜನೆ” 
302-103-041 667.00 34.73 
ಪ್ರಾಯಪೂರ್ವ ಬಾಲಕಿಯರ ಸಬಲೀಕರಣ ರಾಜೀವ್‌ ಗಾಂಧಿ ಯೋಜನೆ 4 
19 | (ಸಬಲ) ಪೌಷ್ಠಿಕಾಂಶ (€5$:SS - 50:50) & ಪೌಷ್ಠಿಕೇತರಾಂಶ (€55:8S 319.00 0.00 
- 60:40} 2235-02-103-0-46 ' 
೨. | ಕ್‌ಂಿವಕ ರಾರ್ಜನ್ಯದ ಪರುದ್ಧ'ಮಹಿಳಯರಗ'ರಕ್ಷಣ ನಾಡವ ಹನಜನ 
2235-02-103-0-52 553.00 183.13 
ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ (CSS: SS - 60:40) - 
21 ka 3 0) i 
3235-02-103-0-61-059 35240 EL) 
ಸಾಧಾರ ಗೃಹ 
ಷೆ [) 
22 | 2335-02-103-0-64-059 441೨ 0.00 
3 ಉಜ್ಣಲ "ಯೋಜನೆ R 
2235-02-103-0-67 200.00 0.00 
ಬಾಲಕಿಯರ ವಸತಿ ನಿಲಯ 
24 0.00 


ಸಾಂತ್ವನ ಯೋಜನೆ y 
KN 2235-02-103-0-99-100 800.00 90 
ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೂತನ ಪಿಂಚನೆ ವ್ಯವಸ್ಥೆ 
26 2235- 60 103-0-01 1090.00 900 
ಅಂ.ಕಾರ್ಯಕರ್ತೆ/ಸಹಾಯಕಿಯರ ಮರಣ ಪರಿಹಾರ ನಿಧಿ 
W 2235-60-103-0-01 1390 20 
ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ 
5 
2 2235-02-103-0-99 (101, 103) 28300 pe 
ಇ) | ಸಾಮಾಜಿಕ ರಕ್ಷಣಾ ಕಾರ್ಯಕ್ರಮಗಳು 
29 ರಾಜ್ಯ ಮಹಿಳಾ ನಿಲಯ ಮತ್ತು ಸ್ಪೀಕಾರ ಕೇಂದ್ರ 2235-02-106-0-06 679.00 168.81 
ನಿಮ್ಹಾನ್ಸ ಮತು ಎನ್‌.ಎಲ್‌.ಎಸ್‌.ಯು.ಐ. 
30 ಸಹಯೋಗದೊಂದಿಗೆ ಸುಧಾರಣಾ ಸಂಸ್ಥೆಯ ಸಮುಚ್ಛಯದಲ್ಲಿ ಪರಿಣಿತಿ 100.00 0.00 
ಕೇಂದ್ರದ ಸ್ಥಾಪನೆ 2235-02-106-0-]5 
ಒಟ್ಟು 229889.64 80871.58 
ಜರ ಕ್ರಸಂ.8, ಬೇಟಿ ಬಚಾವೋ ಬೇಟಿ ಪಡಾವೋ ಯಜ ಕೇಂದ್ರ ಸರ್ಕಾರದಿಂದ ನೇರವಾಗಿ ಅನುದಾನವನ್ನು ಜಿಲ್ಲಾಧಿಕಾರಿಗಳಿಗೆ 
Rol 


ಬಿಡುಗಡೆ ಮಾಡಲಾಗುತ್ತಿದೆ. 


ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ 


2021-22ನೇ ಸಾಲಿನಲ್ಲಿ ಮಹಿಳಾ ಕಲ್ಯಾಣಕ್ಕಾಗಿ, 


ಕರ್ನಾಟಕೆ 


ಅನುಷ್ಠಾ ನನಗೊಳಿಸುತ್ತಿರುವ ಯೋಜನೆಗಳು. ಮೀಸಲಿಟ್ಟ ಹೆಣ ಮತ್ತು ಆಗಸ್ಟ್‌ 


ರಾಜ್ಯ 


ಮಹಿಳಾ , ಅಭಿವೃದ್ಧಿ ' ನಿಗಮದಿಂದ 


2021ರ ಅಂತ್ಯದವರೆಗೆ ಬಳ ನಕೆಯಾಧ ಹಣದ 


ವಿವರ. 
(ರೂ.ಲಕ್ಷಗಳಲ್ಲಿ) 
4 ಮ ಬಳಕೆಯಾದ್‌ಹಣ 
ಕ್ರಸಂ ಯೋಜನೆಯ ಹೆಸರು ಮೀಸಲಿಟ್ಟ ಹಣಿ | (ಗಜ 2021ರ "ಷರಾ 
(2021-22) 2 
h ಅಂತ್ಯಕ್ಕೆ) 
ಬ 
ಮಾಚಿ ದೇವದಾಸಿಯರಿಗೆ ಸ ' DBT Portal ನಲ್ಲಿ ಫಲಾನುಭವಿಗಳ 
1 ಗ 5436.00 879.60 ಮಾಹಿತಿಗಳನ್ನು ಅಳವಡಿಸಲು 
ಮಾಸಾಶನ pl 
ಕ್ರಮವಹಿಸಲಾಗುತ್ತಿದೆ. 
pe ps p 
೨೨] ಸನ್‌ ನರಪಾಂತರ್‌ಲಡ್ಡಿ 1450.00 ಕೆ.ಎಸ್‌.ಎಫ್‌.ಸಿ ಗೆ ಬಿಡುಗಡೆಮಾಡಿದೆ. 
ಸಹಾಯಧನ ಯೋಜನೆ 
3 | ಉದ್ಯೋಗಿನಿ 1500.00 0.00 
4 ಕರುಸಾಲ 300.00 0.00 
ಲಿಂಗತ್ಸ ಅಲಸೆಂಖ್ದಾತರ 
5 Wk $ 300.00 0.00 ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆ ಪ್ರಗತಿ 
ಸ ಹಂತದಲ್ಲಿದೆ. 
6 | ಮಹಿಳಾ ತರಬೇತಿ 50.00 0.00 
5 ಚೇತನಾ ಹಾಗೊೂ`ಡೇವದಾಸಿ Bf 66 
ಪುನರ್ವಸತಿ 
8 | ಧನಶೀ 200.00 0.00 


kkk 


